CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜೂನ್‌ ೧೦, ೨೦೦೪ (ಜೇಷ್ಮ ೨೦, ಶಕ ವರ್ಷ ೧೯೨೬) ಸಂಚಿಕೆ ೨೪ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳ ಕಛೇರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂ.ಡಿ. ಆವರಣ, ಕೆ.ಆರ್‌. ವೃತ್ತ, ಬೆಂಗಳೂರು. 
ಭೂಸ್ವಾಧೀನ ಅಧಿನಿಯಮ 1894, ಕಲಂ 16(2)ರ ಅನ್ವಯ 
ಅಧಿಸೂಚನೆ 
ದಿನಾಂಕ: 31ನೇ ಮೇ 2004 

ಸಂಖ್ಯೆ: ಎಲ್‌ಎಕ್ಯೂ:ಬಿಎಲ್‌ಆರ್‌:4:90-91, ಭೂಸ್ವಾಧೀನ ಕಾಯಿದೆ 1894ನೇ ಅಧಿನಿಯಮ 17 ರಲ್ಲಿ 1961 ರಲ್ಲಿ 
ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಪ್ರಕರಣವು 16ರ ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ 
ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7 ರಲ್ಲಿ 8 ಕಿ.ಮೀ. ರಿಂದ 
8.56ರ ವರೆಗೆ ಇರುವ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆಯನ್ನಾಗಿ ಮಾರ್ಪಡಿಸಲು ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು 
ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 











ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಬೇಗೂರು ಗ್ರಾಮ: ಹೊಂಗಸಂದ್ರ 
ಕ್ರ. ಖಾತೆದಾರರ ಹೆಸರು: ಭೂಪರಿಹಾರ ಪಡೆದಿರುವವರ ಸರ್ವೆ ತರಹೆ ವಿಸ್ತೀರ್ಣ ಜಮೀನನ್ನು 
ಸಂ. ಹೆಸರು ನಂ. (ಎ.ಗುಂ.) ಸ್ವಾಧೀನಪಡಿಸಿ 
ಕೊಂಡಿರುವ ದಿನಾಂಕ: 
1 2 3 4 5 6 
1) | ಬಿ.ಎಂ. ಶ್ರೀನಿವಾಸರೆಡ್ಡಿ, ಧರ್ಮರಾಯಸ್ವಾಮಿ, ಲಕ್ಷ ಮೃ 26 ಖುಷ್ಕಿ 0-04 07-11-1992 


ವಿ.ಎನ್‌. ಬಾಲಸುಬ್ರಮಣ್ಯಂ, 
ಹೆಚ್‌.ಎನ್‌. ಗೋಪಾಲಸ್ವಾಮಿ, ತಿಮ್ಮಯ್ಯ 
2) ಶ್ರೀ ಧರ್ಮರಾಯಸ್ವಾಮಿ, ಇನಾಂತಿ, 33 ಖುಷ್ಕಿ 1-00 07-11-1992 
ಕೆ.ಪಿ. ಶ್ರೀನಿವಾಸರೆಡ್ಡಿ, ಸಿ. ನಾರಾಯಣರೆಡ್ಡಿ 

ಕೆ.ಪಿ. ಗೋವಿಂದರೆಡ್ಡಿ. » ರಾಜಣ್ಣ, ಪಿ. ನಾಗರತ್ನಮ್ಮ 
ಮುನಿವೆಂಕಟಪ್ಪ, ಅಶೋಕಕುಮಾರ್‌ ರೆಡ್ಡಿ 


ನಂಜುಂಡಪ್ಪ, ಕೃಷ್ಣಪ್ಪ .ಆರ್‌. 





























(೩೬೯) 


೩೭೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೦, ೨೦೦೪ ಭಾಗ - ೬ 













































































1 2 3 4 5 6 
3) | ಧರ್ಮರಾಯಸ್ತಾಮಿ, ನರಸಿಂಹರೆಡ್ಡಿ. 36 ಖುಷ್ಠಿ 0-06 07-11-1992 
4) | ಧರ್ಮರಾಯಸ್ವಾಮಿ, ಇನಾಂತಿ, 37 ಖುಷ್ಕಿ 0-10 07-11-1992 
ನರಸಿಂಹರೆಡ್ಡಿ 
5) | ಮುನಿಸ್ವಾಮಪ್ಪ, ಎಂ. ಮುನಿಯಪ್ಪ, 38:1 ಖುಷ್ಠಿ (0-18) 07-11-1992 
ಎಂ. ನಾರಾಯಣ, ಎಂ. ಕೃಷ್ಣಪ್ಪ, (0-01 ಪಿ.ಕೆ.) 
ಎಂ. ವೆಂಕಟಸ್ವಾಮಿ, ನಾಗಭೂಷಣರೆಡ್ಡಿ. 
6) | ಎನ್‌.ಕೆ. ಗೋಪಾಲನ್‌ 38:3 ಎನ್‌.ಎ.ಕೆ. 6534 ಚ.ಅ. 07-11-1992 
AS ಸ ಸ ಎನ್‌.ಎ.ಕೆ. 6534 ಚ.ಅ. 07-11-1992 
8) | ಮುನಿರೆಡ್ಡಿ ಬಿನ್‌ ಮುನಿಸ್ವಾಮಿ, 38:5 ಎ ಖುಷ್ಕಿ 0-02 1/2 07-11-1992 
ನಂಜಪ್ಪ, ಮುನಿನಂಜಮ್ಮ 38:5 ಎ ಖುಷ್ಕಿ 0-0 1/2 07-11-1992 
ಸರೋಜಮ್ಯ 38:5 ಎ ಖುಷ್ಕಿ 0-2 12 07-11-1992 
ಎನ್‌.ಕೆ. ಗೋಪಾಲನ್‌ 38:5 ಎ ಖುಷ್ಕಿ 0-0 1/2 (ಪಿ.ಕೆ.) 07-11-1992 
9) | ಆರ್‌. ರಾಮರಾವ್‌ ಬಿನ್‌ ವೆಂಕಟರಾಮಯ್ಯ 38:6 ಖುಷ್ಕಿ 0-25 07-11-1992 
0-05 (ಪಿ.ಕೆ.) 
10) | ಎ. ಅಪ್ಪಣ್ಣ, ಸಿ. ಜ್ಞಾನಪ್ರಭು 39:2 ಎ ಖುಷ್ಕಿ 0-4 1/2 07-11-1992 
ಸಿ. ಜ್ಞಾವಪ್ರಭು 39:2 ಬಿ ಖುಷ್ಮಿ 0-13 07-11-1992 
11) ಅಬ್ಬಯ್ಕರೆಡ್ಡಿ » ಎಸ್‌. ಕೃಷ್ಣಪ್ಪ ರೆಡ್ಡಿ ಸ 
ಗುಳ್ಳಮ್ಮ ಶ್ರೀನಿವಾಸ, ರಾಧಕೃಷ್ಣ ಕ 
ಇ. M3 ರೆಡ್ಡಿ, ಲಕ್ಷ್ಮಯ್ಯ, ಹಿಳ್ಳಯ್ಯ, 46:1 ಖುಷ್ಕಿ 0-03 1/2 07-11-1992 
ಅಕ್ವಯ್ಮಮ್ಮ 
12) | ಗೋಪಾಲರೆಡ್ಡಿ 46:2 ಖುಷ್ಕಿ 0-0 1/2 07-11-1992 
ಮುನಿರೆಡ್ಡಿ 46:2 ಖುಷ್ಕಿ 0-0 1/2 07-11-1992 
ರಮೇಶ್‌ 46:2 ಖುಷ್ಕಿ 0-0 1/2 07-11-1992 
ಚಿನ್ನಸ್ವಾಮಿ, ಲೇ, ಹನುಮಂತಪ್ಪ 46:2 ಖುಷ್ಮಿ 0-01 1/2 07-11-1992 
13) | ಮೆ. ಶ್ಯಾಮ್‌ ಸ್ಟೀಲ್‌ ಲಿ. 463 ಎ | ಎನ್‌.ಎ.ಕೆ. 5445 ಚ.ಅ. 07-11-1992 
14) | ಮೆ. ಹಲಿಗರಿ ಪ್ಯಾಲಿ, ಪ್ರಾಕ್‌ ಪ್ರೆ.ಲಿ. 463 ಬಿ | ಎನ್‌.ಎ.ಕೆ. 4356 ಚ.ಅ. 07-11-1992 
15) | ಚಿನ್ನಸ್ವಾಮಿರೆಡ್ಡಿ 46:4 ಎ ಖುಷ್ಕಿ 0-04 07-11-1992 
ಶ್ರೀನಿವಾಸರೆಡ್ಡಿ 46:4 ಬಿ ಖುಷ್ಮಿ 0-1 1/2 07-11-1992 
16) | ವಿನಯಲ್‌ ಪಾಲಿತಿನ್‌ 48:1 ಎ ಖುಷ್ಕಿ 0-03 1/4 07-11-1992 
ವಿನಯಲ್‌ ಫ್ಯಾಕ್ಸ್‌ ಪ್ರೆ. ಲಿಮಿಟೆಡ್‌ 48:1 ಬಿ ಖುಷ್ಮಿ 0-0 3/4 07-11-1992 
17) | ಸಯ್ಯದ್‌ ಫಿರೋಜ್‌ ಪಾಷ 48:2 ಎನ್‌.ಎ.ಕೆ. | 3539.25 ಚ.ಅ. 07-11-1992 
18) | ಕೆ.ಎಸ್‌. ಸುಬ್ಬಯ್ಯ ಪಿಳ್ಳೆ ಅಂಡ್‌ ಕಂಪನಿ 48:3 ಖುಷ್ಕಿ 0-08 12 07-11-1992 
ಇಂಡಿಯಾ ಪ್ರೆ. ಲಿ. 
19) | ಮೆ. ಬಿ.ಎಂ.ಟಿ. ಫ್ರೈ.ಲಿ. aE ಖುಷ್ಕಿ 0-5 14 07-11-1992 
48:4 ಸಿ 
ಎಂ.ಎಸ್‌. ಸುಬ್ಬಯ್ಯಪಿಳ್ಳೆ 48:4 ಎ ಖುಷ್ಕಿ 0-0 3/4 07-11-1992 
ಮೆ. ಬಂಚಾರಿ ಮೆಟಲ್ಸ್‌ ಅಂಡ್‌ ಅಲಾಯತ್‌ | 48:4 ಇ ಖುಷ್ಕಿ 0-01 1/2 07-11-1992 
ಪ್ರೈವೇಟ್‌ ಲಿ., ಹೊಂಗಸಂದ್ರ 
20) | ಎ.ಎಂ. ಇಂಡಸ್ಟ್ರೀಸ್‌ 49:1 ಖುಷ್ಮಿ 0-02 07-11-1992 
ಕಾ ಬತ ಮು। 49:2 ಖುಷ್ಕಿ 0-02 07-11-1992 
ಸುಬ್ರಮಣ್ಯಂ 
22) | ಎ.ಎಂ. ಇಂಡಸ್ಟ್ರೀಸ್‌ 49:3 ಖುಷ್ಮಿ 0-02 102 07-11-1992 
23) | ವೆಂಕಟರಮಣಪ್ಪ 49:4 ಖುಷ್ಮಿ 0-0 3/4 07-11-1992 
24) | ಬಿ.ಆರ್‌. ವೇಣುಗೋಪಾಲ್‌ 49:5 ಖುಷ್ಮಿ 0-01 07-11-1992 
25) | ಬಿ.ಆರ್‌. ಕೃಷ್ಣಮೂರ್ತಿ 49:7 ಖುಷ್ಮಿ 0-2 14 07-11-1992 























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೦, ೨೦೦೪ ೩೭೧ 





















































1 2 3 4 5 6 
26) | ಕೆಂಪಯ್ಯ, ಅಬ್ದುಲ್‌ ಆಫೀಜ್‌, 
ಕೆ 50 ಖುಷ್ಕಿ 0-0 14 07-11-1992 
ಕೆ. ಶೇಷಪ್ಪ 
27) | ಜಿ.ಪಿ. ಶ್ರೀನಿವಾಸರೆಡ್ಡಿ, 
56:11 ಖುಷ್ಕಿ 0-05 07-11-1992 
ಜಿ.ಪಿ. ನಾರಾಯಣ ಬಿನ್‌ ಲೇ. ಪಾಪಯ್ಯ 
28) | ಜಿ.ಆರ್‌. ಮುನಿರಾಜು 56:12 ಖುಷ್ಕಿ 0-06 1/4 07-11-1992 
29) | ಜಿ.ಪಿ. ಕೃಷ್ಣಪ್ಪ, 
ಜಿ.ಪಿ. ನಾರಾಯಣ, 56:13 ಖುಷ್ಕಿ 0-09 1/2 07-11-1992 
ಜಿ.ಪಿ. ಚಾಮರಾಜು 
30) | ಎನ್‌. ರಾಮಕೃಷ್ಣ 56:17 ಖುಷ್ಕಿ 0-04 3/4 07-11-1992 
31) | ಎನ್‌. ಭೂಮಾನಂದಮೊಸಿ 56:18 ಖುಷ್ಕಿ 0-06 1/4 07-11-1992 
32) | ಕಮಲಮ್ಮ ಕೋಂ ಗೋಪಾಲಪ್ಪ 57:5 ಖುಷ್ಕಿ 0-01.3 07-11-1992 
ವಿನೋದ್‌ಮೂರ್ತಿ 57:5 ಖುಷ್ಕಿ 0-06.5 07-11-1992 
ರೂಪವತಿ ಕೋಂ ಲೇ. ಕೇಶವಮೂರ್ತಿ 57:5 ಖುಷ್ಕಿ 0-07.8 07-11-1992 
ಶ್ರೀ ಪದ್ಮನಾಭ 57:5 ಖುಷ್ಕಿ 0-0 1/2 07-11-1992 
ಜಿ.ಎಸ್‌. ಜನಾರ್ಧನ 57:5 ಖುಷ್ಕಿ 0-01.15 07-11-1992 
ಶ್ರೀಮತಿ ಗುಳ್ಳಮ್ಮ 57:5 ಖುಷ್ಕಿ 0-90 07-11-1992 
ಶ್ರೀ ಕಸ್ತೂರಪ್ಪ 57:5 ಖುಷ್ಕಿ 0-75 07-11-1992 
ಶ್ರೀಮತಿ ಕಳಸಮ್ಮ ಕೋಂ ಲೇ. ಚನ್ನಾಚಾರಿ 57:5 ಖುಷ್ಕಿ 0-0 3/4 07-11-1992 
ಜಿ. ಗುಂಡಪ್ಪ ಬಿನ್‌ ಪಾಪಯ್ಯ 1೨ ಖುಷ್ಕಿ 0-1 1/2 07-11-1992 
ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 
ಪಿ.ಆರ್‌ . 146 ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 


ವಿಶೇಷ ಜು ವ್ಯವ ಹಾಗೂ ಎಸ್ಟೇಟ್‌ ಅಧಿಕಾರಿಗಳ ಕಛೇರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಪಿ ಪಿ.ಡಬ್ಲ್ಯೂ.ಡಿ. ಆವರಣ, ಕೆ.ಆರ್‌. ವೃತ್ತ, ಬೆಂಗಳೂರು. 
ಅಂಕೊ 
ನಂ: ಎಲ್‌ಎಕ್ಕೂ:ಬಿಎಲ್‌ಆರ್‌:9:90-91, ದಿನಾಂಕ: 28ನೇ ಮೇ 2004 
ಸಂಖ್ಯೆ: ಎಲ್‌ಎಕ್ಯೂ:ಬಿಎಲ್‌ಆರ್‌:9:90-91, ಭೂಸ್ವಾಧೀನ ಕಾಯಿದೆ 1894ನೇ ಅಧಿನಿಯಮ 17 ರಲ್ಲಿ 1961 ರಲ್ಲಿ 
ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಪ್ರಕರಣವು 16ರ ಉಪ ಪ್ರಕರಣ (2ರ ಮೇರೆಗೆ ಮುಂದಿನ 
ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7ರ ಕಿ.ಮೀ. 16.52 ರಿಂದ 
16.58ರ ವರೆಗಿನ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಎಂದು 
ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 





























ಅನುಸೂಚಿ 

ಜಿಲ್ಲೆ; ಬೆಂಗಳೂರು ಹೋಬಳಿ: ಬೇಗೂರು 

ತಾಲ್ಲೂಕು: ಬೆಂಗಳೂರು ದಕ್ಷಿಣ ಗ್ರಾಮ: ಕೋನಪ್ಪನ ಅಗ್ರಹಾರ 
ಕ್ರ. ಖಾತೆದಾರರ ಹೆಸರು: ಭೂಪರಿಹಾರ ಸರ್ವೆ ನಂ. ತರಹೆ ವಿಸ್ತೀರ್ಣ ಜಮೀನನ್ನು 
ಸಂ. ಪಡೆದಿರುವವರ ಹೆಸರು (ಎ.ಗುಂ.) ಸ್ವಾಧೀನಪಡಿಸಿ 
ಕೊಂಡಿರುವ ದಿನಾಂಕ: 

1 2 3 4 5 6 
1) | ಶ್ರೀ ಕೃಷ್ಣರೆಡ್ಡಿ, ಶ್ರೀಮತಿ ಅಮ್ಮಯ್ಯಮ್ಮ 1:1 ಖುಷ್ಕಿ 0-02 03-12-1993 
2) | ಶ್ರೀ ವನಗುರಪ್ಪ ಬಿನ್‌ ಅಂಕಪ್ಪ, ಚನ್ನಪ್ಪ 12 ಖುಷ್ಕಿ 0-02 03-12-1993 
3) | ಹನುಮಪ್ಪ ಬಿನ್‌ ಮಲ್ಲಪ್ಪ 153 ಖುಷ್ಕಿ 0-1 1/2 03-12-1993 
4) | ಶ್ರೀಮತಿ ಸಾವಿತ್ರಮ್ಮ 1:4 ಖುಷ್ಕಿ 0-0 34 03-12-1993 
5) | ಗುರಪ್ಪರೆಡ್ಡಿ 1:5 ಎ ಖುಷ್ಕಿ 0-0 14 03-12-1993 
ರಾಮಕೃಷ್ಣಪ್ಪ ಬಿನ್‌ ಹನುಮಂತರೆಡ್ಡಿ 1:5 ಬಿ ಖುಷ್ಕಿ 0-02 03-12-1993 
6) ವೆಂಕಟಸ್ವಾಮಿರೆಡ್ಡಿ 1:7 ಖುಷ್ಕಿ 0-1 1/2 03-12-1993 
7) | ರಾಜಪ್ಪ ರೆಡ್ಡಿ, ಐ. ಲಿಂಗಾರೆಡ್ಡಿ 1:12 ಸಿ ಖುಷ್ಕಿ 0-0 1/4 03-12-1993 
























































































































































೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೦, ೨೦೦೪ ಭಾಗ - ೬ 
1 2 3 4 5 6 
ಅಣ್ಣಮ್ಮ ಬಿನ್‌ ದುರ್ಗಪ್ಪ 1:12 ಡಿ ಖುಷ್ಕಿ 0-0 1/2 03-12-1993 
ಕನಕಮ್ಮ ಕೋಂ ವೆಂಕಟಪ್ಪರೆಡ್ಡಿ 1:12 ಇ ಖುಷ್ಕಿ 0-01 03-12-1993 
8) | ಗುರಪ್ಪ ಬಿನ್‌ ಅಣ್ಣಮ್ಮ 1:13 ಖುಷ್ಕಿ 0-01 1/2 03-12-1993 
9) | ಶ್ರೀನಿವಾಸರೆಡ್ಡಿ 1:15 ಖುಷ್ಕಿ 0-1 1/2 03-12-1993 
ಎ. ಕೃಷ್ಣಾರೆಡ್ಡಿ, ಚಂದ್ರಶೇಖರಯ್ಯ 1:15 ಬಿ ಖುಷ್ಕಿ 0-1 1/2 03-12-1993 
ಣ ಆಣ 
10) | ಬಿ. ಮುನಿರೆಡ್ಡಿ, ಬಿ. ರಾಮರೆಡ್ಡಿ, 
ಶ್ರೀಮತಿ ಪುಷ್ಪಮ್ಮ ಎ. ರಾಮರೆಡ್ಡಿ, 30:2 ಖುಷ್ಕಿ 0-20 03-12-1993 
ವೈ. ಕೃಷ್ಣಮೂರ್ತಿ 
bx) 
11) | ಚಾಕೋಬ್‌ ಬಿನ್‌ ಮುನಿಯಪ್ಪ 35:1 ಖುಷ್ಕಿ 0-7 1/2 03-12-1993 
ಮುನಿಶ್ಯಾಮಪ್ಪ 35:1 ಖುಷ್ಕಿ 0-12 1/2 03-12-1993 
12) | ಧನಲಾಲ್‌ ಶಿವಾಜಿ ಪಟೇಲ್‌ 30:3 ಖುಷ್ಕಿ 0-27 1/2 03-12-1993 
ಮಾಥ್ಯೂ ಜಾಕೋಬ್‌ 30:3 ಖುಷ್ಕಿ 0-1 1/2 03-12-1993 
13) | ಜಿ. ವೆಂಕಟಸ್ವಾಮಿರೆಡ್ಡಿ 36:1 ಎ ಖುಷ್ಕಿ 0-17 03-12-1993 
ಕಿಶೋರ್‌ 36:1 ಎ ಖುಷ್ಕಿ 0-05 1/2 03-12-1993 
ಶೋಭಾದೇವಿ 36:1 ಎ ಖುಷ್ಕಿ 0-5 1/2 03-12-1993 
ಸುರೇಶ್‌ಲಾಲ್‌ 36:1 ಎ ಖುಷ್ಕಿ 0-05 03-12-1993 
ಕಲ್ಪನ 36:1 ಎ ಖುಷ್ಕಿ 0-05 03-12-1993 
14) | ಬಿ. ವೆಂಕಟಶಾಮರೆಡ್ಡಿ 37:1 ಸಿ ಖುಷ್ಕಿ 0-01 03-12-1993 
ಆರ್‌. ಸರ್ವಾನಂದ 37:1 ಡಿ ಖುಷ್ಕಿ 0-01 03-12-1993 
15) | ಜೆ.ಎಸ್‌. ವಿಶ್ವನಾಥನ್‌ 38:1 ಎ ಖುಷ್ಕಿ 0-5 1/2 03-12-1993 
(0-0 43 ಪಿ.ಕೆ.) 
ನಾರಾಯಣಪ್ಪ 38:1 ಬಿ ಖುಷ್ಕಿ 0-20 03-12-1993 
ಫಿಲೋಮೀನಾ ಪಾಲ್‌ಡಿಪಲ್‌ 38:2 ಖುಷ್ಕಿ 0-6 1/4 03-12-1993 
ಫಿಲೋಮೀನಾ ಪಾಲ್‌ಡಿಪಲ್‌ 38:3 ಖುಷ್ಕಿ 0-06 03-12-1993 
ಎಡ್ಡಪ್ಪ 38:4 ಖುಷ್ಕಿ 0-14 03-12-1993 
16) | ಮುನಿರೆಡ್ಡಿ 59:2 ಬಿ ಖುಷ್ಕಿ 0-02 03-12-1993 
ಜಯಮ್ಮ 59:2 ಸಿ ಖುಷ್ಕಿ 0-03 03-12-1993 
17) | ಮುನಿರೆಡ್ಡಿ 60:1 ಖುಷ್ಕಿ 0-14 03-12-1993 
ಈ 
(0-0 1/2 ಪಿ.ಕೆ.) 
18) | ಶ್ರೀಮತಿ ಇಂದಿರಮ್ಮ ಜಯಪ್ರಕಾಶ್‌ರೆಡ್ಡಿ 60:2 ಖುಷ್ಕಿ 0-21 03-12-1993 
19) | ಶ್ರೀಮತಿ ಇಂದಿರಮೃ ಜಯಪ್ರಕಾಶ್‌ರೆಡ್ಡಿ 60:3 ಖುಷ್ಕಿ 0-03 03-12-1993 
20) | ಮುನಿಲಕ್ಷ್ಮಮ್ಮ 60:4 ಖುಷ್ಕಿ 0-03 03-12-1993 
21) | ಕೆ.ಬಿ. ನಾರಾಯಣರೆಡ್ಡಿ 60:5 ಖುಷ್ಕಿ 0-02 1/2 03-12-1993 
22) | ಎ. ಮೋಹನ್‌ರೆಡ್ಡಿ 60:6 ಖುಷ್ಕಿ 0-03 03-12-1993 
23) | ರಾಮಯ್ಯ ಬಿನ್‌ ವೆಂಕಟಪ್ಪ 60:7 ಖುಷ್ಕಿ 0-08 03-12-1993 
24) | ಕೆ.ವಿ. ಅಪ್ಪಣ್ಣರೆಡ್ಡಿ, 62:1 ಖುಷ್ಕಿ 0-09 03-12-1993 
ಕೆ.ವಿ. ಕೃಷ್ಣಾರೆಡ್ಡಿ 62:1 ಖುಷ್ಕಿ 0-09 03-12-1993 
ಣ ಆ 
ಶ್ರೀನಿವಾಸ್‌ರೆಡ್ಡಿ 62:2 ಖುಷ್ಕಿ 0-06 03-12-1993 
ಆ 
(0-02 ಪಿ.ಕೆ.) 
ಶ್ರೀನಿವಾಸ್‌ರೆಡ್ಡಿ 62:3 ಖುಷ್ಕಿ 0-10 03-12-1993 
6 
ಶಂಕರನಾರಾಯಣರೆಡ್ಡಿ 62:4 ಖುಷ್ಕಿ 0-11 03-12-1993 
ನಾರಾಯಣರೆಡ್ಡಿ ಬಿನ್‌ ಪಿಲ್ಲಾರೆಡ್ಡಿ 62:5 ಖುಷ್ಕಿ 0-04 03-12-1993 
25) | ಕೆ.ವಿ. ಅಪ್ಪಣ್ಣರೆಡ್ಡಿ 88 ಖುಷ್ಕಿ 0-11 03-12-1993 
ಣ ಆ 
26) | ಶ್ಯಾನ್‌ಬೋಗ್‌ ಇನಾಂತಿ 90 ಖುಷ್ಕಿ 0-03 03-12-1993 
27) | ಟಿ. ರಾಮರೆಡ್ಡಿ 95:2 ಎ ಖುಷ್ಕಿ 0-04 03-12-1993 



























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೦, ೨೦೦೪ ೩೭೩ 
1 2 3 4 5 6 
28) | ಕೆ.ಆರ್‌. ರಾಜಾಕ್ಸಷ್ಣರೆಡಿ 95:3 ಎ ಖುಷ್ಮಿ 0-01 03-12-1993 
29) | ಶ್ರೀಮತಿ ನಂಜಮ್ಮ 95:3 ಬಿ ಖುಷ್ಮಿ 0-0 1/2 03-12-1993 
ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 
ಪಿ.ಆರ್‌ . 147 ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳ ಕಛೇರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂ.ಡಿ. ಆವರಣ, ಕೆ.ಆರ್‌. ವೃತ್ತ, ಬೆಂಗಳೂರು. 
ಅಧಿಸೂಚನೆ ನಂ: ಎಲ್‌ಎಕ್ಯೂ:ಬಿಎಲ್‌ಆರ್‌:7:92-93, ದಿನಾಂಕ: 31ನೇ ಮೇ 2004 


ಸಂಖ್ಯೆ: ಎಲ್‌ಎಕ್ಯೂ:ಬಿಎಲ್‌ಆರ್‌:7:90-91, 
ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಪ್ರಕರಣವು 16ರ ಉಪ 


ಭೂಸ್ವಾಧೀನ ಕಾಯಿದೆ 1894ನೇ ಅಧಿನಿಯಮ 17 ರಲ್ಲಿ 1961 ರಲ್ಲಿ 
ಪ್ರಕರಣ (2ರ ಮೇರೆಗೆ ಮುಂದಿನ 


ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7ರ ಕಿ.ಮೀ. 16.52 ರಿಂದ 
16.58ರ ವರೆಗಿನ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು 


ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 


ಜಿಲ್ಲೆ: ಬೆಂಗಳೂರು 
ಹೋಬಳಿ: ಬೇಗೂರು 


ಅನುಸೂಚಿ 


ತಾಲ್ಲೂಕು: ಬೆಂಗಳೂರು ದಕ್ಷಿಣ 


ಗ್ರಾಮಗಳು: 1) ಹೊಂಗಸಂದ್ರ 2) ದೊಡ್ಡತೋಗೂರು 3) ಸಿಂಗಸಂದ್ರ 
4) ಬೆರಟೇನ ಅಗ್ರಹಾರ 5) ಕೋನಪ್ಪನ ಅಗ್ರಹಾರ. 


































































































ಕ್ರ ಖಾತೇದಾರರ ಹೆಸರು: ಭೂಪರಿಹಾರ ಸರ್ವೆ ನಂ. ತರಹೆ ವಿಸ್ತೀರ್ಣ ಜಮೀನನ್ನು 
ಸಂ. ಪಡೆದಿರುವವರ ಹೆಸರು (ಎ.ಗುಂ.) ಸ್ವಾಧೀನಪಡಿಸಿ 
ಕೊಂಡಿರುವ ದಿನಾಂಕ: 
1 2 3 4 5 6 
ಹೊಂಗಸಂದ್ರ ಗ್ರಾಮ 
1) | ಕೆ.ಸಿ. ರಾಮಸ್ತಾಮಿರೆಡ್ಡಿ 38:2 ಖುಷ್ಮಿ 0-02 07-11-1992 
ಆರ್‌. ಕೃಷ್ಣಪ್ಪ 38:2 ಖುಷ್ಕಿ 0-02 07-11-1992 
2) | ಎಂ. ದೇವೇಂದ್ರ 46:5 ಖುಷ್ಮಿ 0-07 07-11-1992 
3) ಭಕ್ತವತ್ಸಲ 55:6 ಖುಷ್ಮಿ 0-04 3/4 07-11-1992 
4) ಭಕ್ತವತ್ಸಲ 55:7 ಖುಷ್ಮಿ 0-06 14 07-11-1992 
5) | ಟಿ. ಗುರುಮೂರ್ತಿ 55:8 ಖುಷ್ಮಿ 1020 ಚ.ಅ. 07-11-1992 
ಎಂ. ಮುನಿರೆಡ್ಡಿ 55:8 ಖುಷ್ಮಿ 0-01 07-11-1992 
6) ತಾಯಪ್ಪ ಬಿನ್‌ ಪಿಳ್ಳಯ್ಯ 55:9 ಖುಷ್ಮಿ 0-01 1/4 07-11-1992 
ಸ ಬಾ ಘು ಏಳ್ಳಯ್ಯ, 57:9 ಖುಷ್ಕಿ 0-03 07-11-1992 
ರುದ್ರಪ್ಪ ಬಿನ್‌ ನಂಜುಂಡಪ್ಪ 
ಗ್ರಾಮ: ದೊಡ್ಡತೋಗೂರು 
8) ಶ್ಯಾಮಣ್ಣ 17:3 ಖುಷ್ಮಿ 0-05 13-05-1992 
9) ಶ್ರೀನಿವಾಸರೆಡ್ಡಿ 33:1 ಖುಷ್ಮಿ 0-09 13-05-1992 
ಗ್ರಾಮ: ಸಿಂಗಸಂದ್ರ 
10) | ಶ್ರೀ ಚಿಕ್ಕತಿಮ್ಮ 57 ಖುಷ್ಮಿ 0-05 05-06-1992 
11) | ಕಿರಣ್‌ರಾಮು 81:2 ಎ ಖುಷ್ಮಿ 0-10 05-06-1992 
ಶಾಂತಮ್ಮ ಕೋಂ ಕೃಷ್ಣಪ್ಪ 81:2 ಎ ಖುಷ್ಮಿ 0-07 05-06-1992 
12) | ಸಿ.ಎಫ್‌. ಆಂಥೋನಿ 89:1 ಖುಷ್ಮಿ 0-17 3/4 05-06-1992 
ಸಿ.ವಿ. ಪ್ರಾನಿಸ್‌ 89:1 ಖುಷ್ಮಿ 0-02 1/4 05-06-1992 
13) | ಸಿ.ವಿ. ಪ್ರಾನ್ಸಿಸ್‌ 89:2 ಖುಷ್ಮಿ 0-02 1/2 05-06-1992 
14) | ಸಿ.ವಿ. ಪ್ರಾನ್ಸಿಸ್‌ 90 ಖುಷ್ಮಿ 0-0 1/4 05-06-1992 
15) ಗೌರಮ್ಮ ಕೋಂ ಕೆಂಚಪ್ಪ 110:1 ಖುಷ್ಮಿ 0-02 05-06-1992 
16) | ಎಸ್‌ ಸಂಪಂಗಪ್ಪ 110:2 ಖುಷ್ಮಿ 0-04 3/4 05-06-1992 
17 ಸೆ ಮುನಿಸ್ವಾಮಿ 110:3 ಖುಷ್ಮಿ 0-05 3/4 05-06-1992 
18) | ಅಕ್ಕಯ್ಯಮ್ಮ 110:4 ಖುಷ್ಮಿ 0-04 3/4 05-06-1992 










































































೩೭೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೦, ೨೦೦೪ ಭಾಗ - ೬ 
1 2 3 4 5 6 
ಗ್ರಾಮ: ಬೆರಟೇನ ಅಗ್ರಹಾರ 
19) | ಸಿ. ಗುಂಡಪ್ಪ ಬಿನ್‌ ಚಿಕ್ಕಣ್ಣ 212 ಖುಷ್ಮಿ 0-0 3/4 05-06-1992 
20) | ಎ. ಆಲಂಪಾಷ 8 ಖುಷ್ಮಿ 0-12 05-06-1992 
21) | ಎಂ. ಲಿಂಗಾರೆಡ್ಡಿ 33:1ಎ ಖುಷ್ಕಿ 0-09 05-06-1992 
(0-06 ಪಿ.ಕೆ.) 
22) | ಎಂ.ಎಸ್‌. ಪಳ್ಳಿಯಪ್ಪನ್‌ 33:1ಬಿ ಖುಷ್ಮಿ 0-13 05-06-1992 
23) ನಾರಾಯಣಸ್ವಾಮಿ 40 ಖುಷ್ಮಿ 0-02 3/4 05-06-1992 
ಗ್ರಾಮ: ಕೋನಪ್ಪನ ಅಗ್ರಹಾರ 
24) | ಬಿ. ಕೃಷ್ಣಾರೆಡ್ಡಿ, ಮುನಿರೆಡ್ಡಿ, ಬಿ. ರಾಮರೆಡ್ಡಿ, 30:1 ಖುಷ್ಕಿ 0-0 1/2 04-05-1992 
ಲಕ್ಷ ಮ್ಮಕೋಂ ಬಿ. ಕೃಷ್ಣಾರೆಡ್ಡಿ, 
ಡಿ. ಮುನಿರೆಡ್ಡಿ ಬಿನ್‌ ಬೋಡಪ್ಪ 
25) | ಎಸ್‌. ಷಫೀಉದ್ದೀನ್‌ 35:2 ಖುಷ್ಮಿ 0-12 1/2 04-05-1992 
ಫಾತಿಮಾ ಅಫ್‌ರೂಜ್‌ 35:2 ಖುಷ್ಮಿ 0-12 1/2 04-05-1992 
26) | ವಿ.ಎಸ್‌. ವಿಶ್ವನಾಥಶೆಟ್ಟಿ 39:3ಎ1 ಖುಷ್ಕಿ 0-01 3/4 04-05-1992 
ಬಿನ್‌ ನಮಃ ಶಿವಾಯರೆಡ್ಡಿ 
ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 
ಪಿ.ಆರ್‌ . 148 ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳ ಕಛೇರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂ.ಡಿ. ಆವರಣ, ಕೆ.ಆರ್‌. ವೃತ್ತ, ಬೆಂಗಳೂರು. 
ಭೂಸ್ವಾಧೀನ ಅಧಿನಿಯಮ 1894, ಕಲಂ 16(2)ರ ಅನ್ವಯ 
ಅಧಿಸೂಚನೆ ನಂ: ಎಲ್‌ಎಕ್ಯೂ:ಬಿಎಲ್‌ಆರ್‌:1:90-91, ದಿನಾಂಕ: 31ನೇ ಮೇ 2004 
ಸಂಖ್ಯೆ: ಎಲ್‌ಎಕ್ಕೂ:ಬಿಎಲ್‌ಆರ್‌:1:90-91, ಭೂಸ್ವಾಧೀನ ಕಾಯಿದೆ 1894ನೇ ಅಧಿನಿಯಮ 17 ರಲ್ಲಿ 1961 ರಲ್ಲಿ 
ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಪ್ರಕರಣವು 16ರ ಉಪ ಪ್ರಕರಣ (2ರ ಮೇರೆಗೆ ಮುಂದಿನ 
ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7ರ ಕಿ.ಮೀ. 8 ರಿಂದ 8.56ರ 
ವರೆಗಿನ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರ ಹಾಗೂ 


ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 


























ಅನುಸೂಚಿ 
ಜಿಲ್ಲೆ; ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ 
ಹೋಬಳಿ: ಬೇಗೂರು ಗ್ರಾಮ: ಮಡಿವಾಳ 
ಕ್ರ. ಖಾತೆದಾರರ ಹೆಸರು: ಭೂಪರಿಹಾರ ಸರ್ವೆ ನಂ. ತರಹೆ ವಿಸ್ತೀರ್ಣ ಜಮೀನನ್ನು 
ಸಂ ಪಡೆದಿರುವವರ ಹೆಸರು (ಎ.ಗುಂ.) ಸ್ವಾಧೀನಪಡಿಸಿ 
ಕೊಂಡಿರುವ ದಿನಾಂಕ: 
1 2 3 4 5 6 
1) | ಮೆಹಬೂಬ್‌ ಷರೀಫ್‌ 19:1 ಎನ್‌.ಎ.ಕೆ. 0-04 24-06-1992 
ಬಿನ್‌ ಫಕೃದ್ದೀನ್‌ ಷರೀಫ್‌, (4356 ಚ.ಅ.) 
ರೆಸೂಲ್‌ ಷರೀಫ್‌ ಎನ್‌.ಎ.ಕೆ. 0-02 24-06-1992 
ಬಿನ್‌ ಮಹಮದ್‌ ಷರೀಫ್‌, (2178 ಚ.ಅ.) 
ಇದಾಯುತ್ತಲ್ಲಾ ಷರೀಫ್‌ ಎನ್‌.ಎ.ಕೆ. 0-02 24-06-1992 
ಬಿನ್‌ ಲೇ. ಉಸಾವ್‌ ಷರೀಫ್‌. (2178 ಚ.ಅ.) 
2) | ಅಹಮದ್‌ ಷರೀಫ್‌ 19:3 ಎನ್‌.ಎ.ಕೆ. 0-01 1/2 24-06-1992 
ಬಿನ್‌ ಲೇ. ಮಹಮದ್‌ ಉಸ್ಮಾನ್‌ (1633.5 ಚ.ಅ.) 
3) | ಮೆಹಬೂಬ್‌ ಷರೀಫ್‌ 19:4 ಎನ್‌.ಎ.ಕೆ. 0-01 24-06-1992 
ಬಿನ್‌ ಫಕ್ರುದ್ದೀನ್‌ ಷರೀಫ್‌ (1089 ಚ.ಅ.) 
4) | ಎಂ.ಆರ್‌. ಷರೀಫ್‌ 19:5 ಎನ್‌.ಎ.ಕೆ. 0-02 24-06-1992 
(2178 ಚ.ಅ.) 























ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 
ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೦, ೨೦೦೪ ೩೭೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌:32/2004-05, ದಿನಾಂಕ: 28ನೇ ಮೇ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಠಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವ ಸೇತುವೆಯ ಅಪ್ರೋಚ್‌ ದಾರಿ ನಿರ್ಮಾಣಕ್ಕಾಗಿ 
ಅವಶ್ಯಕವಾಗಿದೆಯೆಂದು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ ಪ್ರಕರಣ 
(1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು 
ಅಧಿನಿಯಮದ 402ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯನ್ನು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ಶಿರಾ ಹೋಬಳಿ: ಕಸಬಾ ಗ್ರಾಮ: ದೊಡ್ಡಗುಳ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಚಕ್ಕುಬಂದಿ ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂಖ್ಯೆ ಹೆಸರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎ.ಗುಂ. ಪೆ 
1 2 3 6 7 8 9 
1. ಕೆ.ಪಿ ರಾಜಣ್ಣ ಬಿನ್‌ ಕೆ.ಪಿ. ರಾಜಣ್ಣ ಸ.ನಂ:189ರ ಹಳ್ಳ ಸ.ನಂ ಸ.ನಂ: 192 ಹಳ್ಳ 189 ರಲ್ಲಿ | ಖುಷ್ಕಿ 0-05 0-11 
ಪುಟ್ಟರಂಗಪ್ಪ ಉಳಿಕೆ 192 ಬಾ: 0-09 0-96 
ಖರಾಬು 0-06 
ಒಟ್ಟು 0-20 
2. ಭೀಮಣ್ಣ ಬಿನ್‌ ಪೆದ್ದಣ್ಣ, ಈರಣ್ಣ ಸ.ನಂ:189 ಸ.ನಂ:192:4 ಹಳ್ಳ ಸ.ನಂ: 192/1 ರಲ್ಲಿ | ಬಾ: 0-02 0-06 
ಈರಣ್ಣ ಬಿನ್‌ ಕಾಟನಾಯ್ಕ, ಹನುಮಂತಣ್ಣ 192:2 
ಕಾಮಣ್ಣ ಬಿನ್‌ ಭೀಮಣ್ಣ ಕಾಮಣ್ಣ 
ಜುಮ್ಲಾ;- 0-16 1-13 
ಖರಾಬು:- 0-06 






































೬ 144 


ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 





೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೦, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 4(1)ನೇ ಪ್ರಕರಣ ಮೇರೆಗೆ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:5/2004-05, ದಿನಾಂಕ: 26ನೇ ಮೇ 2004 

ಈ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹಳೆ ನಲ್ಲೂರು ಹೊಸ ನಲ್ಲೂರು ಮಧ್ಯೆ ಬೆಟ್ಟಕೋಟೆ ಕೋಡಿಗೆ ಸೇತುವೆ ಹಾಗೂ ರಸ್ತೆ 
ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಬೇಕಾಗಿದೆ ಎಂದು ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ) ನೇ ಅಧಿನಿಯಮ 4ನೇ ಪ್ರಕರಣದ (1ನೇ ಉಪಪ್ರಕರಣದ 
ಪ್ರಕಾರ ಜಮೀನಿನ ಮೇಲೆ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ ಅಧಿನಿಯಮ 42)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, 
ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 

ಸದರೀ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು, 
ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಸದರೀ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ 
ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾಗಿರುವ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ 
ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರೀ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಾಗಲೀ ಯಾರೂ ಅಡಚಣೆಯನ್ನುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರೀ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಸದರೀ 
ಜಮೀನಿನ ವಿಲೇವಾರಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚಯಾ ಅಭಿವೃದ್ಧಿಯನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರೀ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣ 
7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು ಪರಿಗಣಿಸಲಾಗುವುದಿಲ್ಲ. 

ಭೂ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 


ಜಿಲ್ಲೆ; ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ದೇವನಹಳ್ಳಿ ಹೋಬಳಿ: ಚನ್ನರಾಯಪಟ್ಟಣ ಗ್ರಾಮ: ಬೆಟ್ಟಕೋಟೆ ಅಮಾನಿಕೆರೆ 


















































ಭೂ ಸಾಧೀನ ಪಡಿಸಿಕೊಂಡಿರುವ 
೫ ಚಿಕ್ಕುಬಂದಿ KN 
ಕ್ರಮ ಖಾತೆದಾರರ ಅನುಭವದಾರರ ಸರ್ವೆ We ಜಮೀನಿನ ವಿವರ 
ಸಂಖ್ಯೆ ಹೆಸರು ಹೆಸರು ನಂ. ವಿಸೀರ್ಣ ಆಕಾರ 
ಪೂರ್ವ ಪಶಿಮ ಉತರ ದಕ್ಷಿಣ ಚ 
ಚ ನ್‌ ಸ್ನ ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
1 ಅಶ್ತತಪ ಅಶ್ತತಪ ತರಿ ಸ.ನಂ.1ರ ಉಳಿಕೆ ಜಮೀನು ರಸ್ತೆ ನಲ್ಲೂರು ಗಡಿ ಸರ್ಕಾರಿ ಕಾಲುವೆ 0-05 0-50 
ಪಿ.ಆರ್‌. 150 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 








